ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ : 10 ನೇ ಮಾರ್ಚ್‌, 2020 


ಬಿ.ಪಿ.ಎಲ್‌. ಕಾರ್ಡ್‌ದಾರರಿಗೆ ವಿತರಿಸುವ ಆಹಾರ ಧಾನ್ಯಗಳ ಕುರಿತು 
ಶ್ರೀ ಎಸ್‌. ಎಲ್‌. ಭೋಜೇಗೌಡ(ಶಿಕ್ಷಕರ ಕ್ಷೇತ್ರ):- 


486 (585) ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಬಿ.ಪಿ.ಎಲ್‌. ಕಾರ್ಡ್‌ ಹೊಂದಿದವರಿಗೆ ತಿಂಗಳಿಗೆ ವಿತರಿಸುವ ಆಹಾರ ಧಾನ್ಯಗಳ ಪ್ರಮಾಣವೆಷ್ಟು; ಕಡಿಮೆ ಪ್ರಮಾಣದಲ್ಲಿ 
ವಿತರಣೆಯಾಗಿರುವ ಉದಾಹರಣೆ ಇದೆಯೇ; 


(ಆ) ಹಾಗಿದ್ದಲ್ಲಿ, ಸರ್ಕಾರದಿಂದ ಆಹಾರ ಧಾನ್ಯಗಳ ವಿತರಣೆಗೆ ಒದಗಿಸುವ ಅನುದಾನವೆಷ್ಟು; ಅನುದಾನವು ಸೂಕ್ತ ರೀತಿಯಲ್ಲಿ 
ಬಳಕೆಯಾಗುತ್ತಿದೆಯೇ; ಮತ್ತು ಅನುದಾನಕ್ಕೆ ತಕ್ಕಂತೆ ಆಹಾರ ವಿತರಣೆಯಾಗುತ್ತಿದೆಯೇ; 


(ಇ) ಅಂಗನವಾಡಿ ಮತ್ತು ಶಾಲಾ ಮಕ್ಕಳಿಗೆ ಒದಗಿಸಲಾಗುವ ಆಹಾರ ವಿತರಣೆಯು ಗುಣಮಟ್ಟದಿಂದ ಕೂಡಿದೆಯೇ; 


(ಈ) ಬಿ.ಪಿ.ಎಲ್‌. ಕಾರ್ಡ್‌ ವಿತರಣೆಯು ಕ್ರಮವಾಗಿ ಸರಿಯಾದ ಫಲಾನುಭವಿಗಳಿಗೆ ತಲುಪುತ್ತಿದೆಯೇ; ಹಾಗಿದ್ದಲ್ಲಿ, ಇದರಲ್ಲಿ ಅಕ್ರಮ 
ಎಸಗುತ್ತಿರುವವರ ವಿರುದ್ಧ ಸರ್ಕಾರ ಕೈಗೊಂಡ ಕ್ರಮಗಳೇನು? 


